ಬಿ. ರಾಜಶೇಖರಪ್ಪ 


ಗೌಡನಹಳ್ಳಿಯ ಶಿಲಾಶಾಸನ: ಒಂದು ಪುನರಧ್ಯಯನ 


ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲ್ಲೂಕು, 
(ಕಸಬಾ ಹೋಬಳಿ) ಗೌಡನಹಳ್ಳಿಯಲ್ಲಿ, ಚಿತ್ರದುರ್ಗದ 
ಕೊನೆಯ ಪಾಳೆಯಗಾರ ದೊರೆ ಕೊನೆಯ (ಅಥವಾ 
ಐದನೆಯ) ಮೆದಕ್ಕೇ) ರಿ ನಾಯಕನ (ಶಾಸನಗಳಲ್ಲಿ 
"ಮೆದಕೆರಿ' "ಮದಕೇರಿ', 'ಮೆದಿಕೆರಿ' ಇತ್ಯಾದಿ ರೂಪ 
ಗಳಿ ಇರುವುದರಿಂದ ಅಂಥ ರೂಪವನ್ನೇ ಬಳಸುವುದು 
ಸೂಕ್ತ ಎಂದು ಇಲ್ಲಿ ಹಾಗೇ ಬಳಸಿರುತ್ತೇನೆ.) ತಂದೆಯ 
ಹೆಸರಿರುವ ಕ್ರಿ. 2. ೧೭೫೬ ರ ಒಂದು ಶಿಲಾಶಾಸನ, 
ಶ್ರೀ ರುಡ್‌. ಮಹಮ್ಮದ್‌ ಜಫು್ರಲ್ಲೂ ಅವರಿಂದ 
ಹೊಸದಾಗಿ ಪತ್ತೆಯಾಗಿದೆ ಎಂಬ ವರದಿಯೊಂದು 
ಈಚೆಗೆ (ಪ್ರಜಾವಾಣಿ, ದಿ. ೧೯-೮-೧೯೮೬) ಬಂದಿತಪ್ಟೆ. 
ಇದರಿಂದ ಆ ದೊರೆಯ ತಂದೆಯ ಹೆಸರು, ಈವರೆಗೆ 
ತಿಳಿದಿದ್ದಂತೆ "ಜಾನಕಲ್ಲಿನ ತೊದಲು ಬರಮಣ್ಣನಾಯಕ' 
ಅಲ್ಲ, "ದುಗಣಪಣ ನಾಯಕ' ಎಂದು (ಇಲ್ಲಿ ಸ್ವಲ್ಪ 
ಮುದ್ರಣ ದೋಷ ಆಗಿರಲೂಬಹುದು) ತಿಳಿದು ಬರುವು 
ದಾಗಿ ಹೇಳಲಾದುದರಿಂದ ನಿಜವಾದ ಹೆಸರಿನ ಬಗೆಗೆ 
ಓದುಗರಲ್ಲಿ ಒಂದು ಜಿಜ್ಞಾಸೆ ಮೂಡುವಂತಾಗಿದೆ. 


ಈ ವರದಿ ಓದಿದಾಗ, ಹಿಂದೆ ೧೯೦೩ ರಲ್ಲಿ, 
ಶ್ರೀ ಬಿ. ಎಲ್‌. ರೈಸ್‌ ಅವರು, ಅದೇ ಹಳ್ಳಿಯ, ಅದೇ 
ಕ್ರಿ. ಶ, ೧೭೫೬ ರ, ಅದೇ. ದೊರೆಯ ತಂದೆಯ ಹೆಸರು 
'ದುಗಪಣಯಕ' ಎಂದು ಬಂದಿದ್ದ ಒಂದು ಶಾಸನವನ್ನು 
(ಎ. ಕ., ಸಂ. ೧೧, ಹಿರಿಯೂರು ೫೩) ಪ್ರಕಟಿಸಿದ್ದುದು 
ನನ್ನ ಗಮನಕ್ಕೆ ಬಂತು. ಕ್ರಿ.ಶ. ೧೭೫೬ ರಲ್ಲಿ ದೊರೆ 


ಮೆದಕ್ಕ)ರಿ ನಾಯಕ ಯಾರೋ "ಒಬ್ಬರ ಹೆಸರಲ್ಲಿ 


ಹಿರಿಯೂರಲ್ಲಿ ಮಾಡಿಸಿದ್ದ ಅನ್ನಛತ್ರದ ಮಠಕ್ಕೆ, ತಮ್ಮ 
ಹಿರಿಯರಿಗೆ ಪುಣ್ಯವಾಗಲಿ ಎಂದು, ಅವನ ಆಳ್ವಿಕೆಯ 
ರಾಜ್ಯದ ಹಿರಿಯೂರು ಸೀಮೆಯ ಗೌಡನಹಳ್ಳಿ ಗ್ರಾಮ 
ವನ್ನು ದಾನ ನೀಡಿದ-ಎಂದು ಹೇಳುವ ಶಾಸನ ಅದು. 
ರೈಸರು ಪ್ರಕಟಿಸಿದ್ದು ದು ದೊರೆಯು ಅನ್ನಛತ್ರದ 
ಮಠಕ್ಕೆ ದಾನ ಕೊಟ್ಟುದರ ಶಾಸನ, ಆದರೆ, ಜಫ್ರಲ್ಲಾ 
ಅವರು ಪತ್ತೆ ಮಾಡಿದುದು ಊರು ಕಟ್ಟಿಸಿ ದಾನ ಮಾಡಿ 
ದುದರ ಶಾಸನ ಎನ್ನಲಾಗಿತ್ತು. ಇದೊಂದು ಅಂಶ 
ಬಿಟ್ಟರೆ ' ಉಳಿದೆಲ್ಲ ಅಂಶಗಳಲ್ಲಿ ಸಾಮ್ಯ ಇರುವುದು 
ಕಂಡಿತು. ಹೀಗಾಗಿ ಈ ಶಾಸನ ಕುರಿತು ತೀವ್ರ ಕುತೂಹಲ 
ಮತ್ತು ಶಂಕೆ ಮೂಡಿದುವು. 


ಕೊನೆಯ  ಮೆದಕೆ(ಲರಿ ನಾಯಕನು 
(೧೭೫೪-೭೯) (ಹೊಸದುರ್ಗ ತಾಲ್ಲೂಕಿನಲ್ಲಿರುವ) ಜಾನ 
ಕಲ್ಲು ಗ್ರಾಮದ ತೊದಲು ಬರಮಣ್ಣ ನಾಯಕನ ಮಗನಿದ್ದು, 
ಚಿತ್ರದುರ್ಗದ ದೊರೆ ೨ನೇ ಕಸ್ತೂರಿ ರಂಗಪ್ಪನಾಯೆಕನ 
ಮರಣಾನಂತರದಲ್ಲಿ, (ಅವನಿಗೆ ದತ್ತು ಮಗನೆನ್ನಿಸುವಂತೆ) 
ಉತ್ತರಾಧಿಕಾರಿಯಾಗಿ ಮಾಡಲ್ಪಟ್ಟನೆಂದು ಪಾಳೆಯಗಾರರ 
ಚರಿತ್ರೆಯ ಹಸ್ತ ಪ್ರತಿಗಳು ಮುಂತಾದವು ಹೇಳುತ್ತವೆ. 
ಜನ್ಮದಾತ ತಂದೆಯೊಬ್ಬನಿದ್ದರೂ ಪಾಳೆಯೆಗಾರರು ತಮ್ಮ 
“ದತ್ತು ಸಂಬಂಧದ ತಂದೆ'ಯನ್ನೇ ತಮ್ಮ ತಂದೆಯೆಂಬಂತೆ 
ಉಲ್ಲೇಖಿಸುತ್ತಿದ್ದುದು ಸಂಪ್ರದಾಯ. ಅದರಂತೆಯೆ 
ಕೊನೆಯ ಮೆದಕೆ(ಲ)ರಿ ನಾಯಕನು ಸಹ ತನ್ನ ದತ್ತು 


- ಸಂಬಂಧದ ತಂದೆ ಇಮ್ಮಡಿ ಕಸ್ತೂರಿ ರಂಗಪ್ಪನಾಯಕನ 


ಹೆಸರನ್ನೆ ತನ್ನ ತಂದೆಯ ಹೆಸರೆಂಬಂತೆ ತನ್ನ. ಶಾಸನ, 


. ಮುಂದಿಟಿ ದ ರೆಂದೂ 
ಬಂ 


ನಿರೂಪ, ಲೇಖನಗಳಲ್ಲಿ ಉಲ್ಲೆ £ಖಿಸಿರುವುದುಂಟು. 
ಹಾಗೇ ಇಲ್ಲೂ ಅದೇ ಹೆಸರನ್ನು (ಅಂದರೆ -. ರಂಗಪ್ಪ 
ನಾಯಕ ಎಂಬುದನ್ನು. ರಂಗಪನಾಯಕ ಎಂದೇನಾದರೂ) 
ಉಲ್ಲೆ ಖಿಸಿದ್ದು, ಹಕ ಕೆತ್ತನೆಯ ತಪ್ಪಿನಿಂದ ಅಥವಾ 
ಓದಿಕೆಯ ತಬ್ಬಿ! ನಿಂದ ('ರಂ' ಇದ್ದುದು "ದು' ಎಂಬಂ 
ತಾಗಿ) : “ದುಗಪಣಯಕ' ಅಥವಾ 'ದುಗಣಪಣ ನಾಯಕ' 
ಎಂದಾಗಿರಬಹುದೆ?. ಎಂಬ ಶಂಕೆಯೂ ಹುಟ್ಟಿತು. 
ಇಂಥ ಲಿಪಿದೋಷ ಪಾಠದೋಷಗಳು ಹಲವಾರು ಶಾಸನ 
ಗಳಲ್ಲಿ ಆಗಿರುವುದುಂಟು. ಅಂಥ ಕೆಲವನ್ನು ಈಗಾಗಲೇ 
ನಾನು ಗುರುತಿಸಿದ್ದುದರಿಂದ ಆ ಶಂಕೆ ಇನ್ನೂ ಬಲವಾ 
ಯಿತು.1 


ಅಂತೂ ಇಂಥ ಎಲ್ಲ ಶಂಕೆಗಳಿಗೂ ಸರಿಯಾದ 
ಉತ್ತರ, ಪರಿಹಾರ, ಶಾಸ ನದ ಪ್ರತ್ಯಕ್ಷ ಮರುಪರಿಶೀಲನೆ 
ಯಿಂದ ಮಾತ್ರ ಸಾಧ್ಯ. ಆದುದರಿಂದ ನಾನು ಆ ಹಳ್ಳಿ ಗೆ 
ಹೋಗಿ ಶಾಸನದ ಪುನರಭ್ಯಾಸವನ್ನು ' ಕೈಗೊಳ್ಳಬೇಕಾ 
ಯಿತು.2 ನಾನು ಇದರ ಮರುಪರಿಶೀಲನೆ ಕೈಗೊಂಡಿ 
ದ್ಹಾಗ, ಈ ಶಾಸನ ಪತ್ತೆ ಕುರಿತು ಒಂದು ಪ್ರತಿಕ್ರಿ 
ಯೆಯೂ ಬಂದಿತು (ಪ್ರಜಾವಾಣಿ, ದಿ. ೨೪೮.೧೯೮. 
ಅದರಲ್ಲಿ ಶ್ರೀ ಲಕ್ಷ್ಮಣ್‌ ತೆಲಗಾವಿ ಅವರು ಈ ಶಾಸನ 
(ಈಹಿಂದೆ ನಾನು ಹೇಳಿದ) ರೈಸರಿಂದ ಪ್ರಕಟವಾದ ಶಾಸ 
ನವೇ ಎಂದೂ ಶ್ರೀ ಆರ್‌.ಎನ್‌. ಸಾಲೆ ಲೆತ್ತೂ ರ್‌ (ಅನೇಕರು 
ಬರೆಯುವಂತೆ "ಸಾಲತೊರೆ', “ಸಾಲೆತ್ತೊರೆ' ಅಲ್ಲ) ಅವರು 
"ದುರುಗಪ್ಪ ನಾಯಕ” ಹೆಸರಿನ ಬಗೆಗೆ ಹಿಂದೆಯೇ ೧೯೪೦ 
ರಲ್ಲಿ (ಮುಂಬಯಿ ವಿಶ್ವವಿದ್ಯಾನಿಲಯದ ನಿಯತಕಾಲಿಕೆ 
ಯಲ್ಲಿ) ವಿವೇಚಿಸಿ, ಬಲವಾದ ಊಹೆಗಳನ್ನು ಭ್‌ 
ರೈಸರ ಪಾಠದಲ್ಲಿನ "ಕಸ್ತರ್ರಿ 

ದುಗಪಣಯಕ'. ಎಂಬುದು "ಕಸೂರಿ ರಂಗಪ್ಪ 
ನಾಯಕ' ಎಂದು ಭಾವಿಸಲು ಆಸ 'ದವಿದೆಯೆಂದೂ ಬರೆದ 
ದ್ದಾರೆ. ಹಾಗೆಯೇ, 'ಗೌಡನಹಳ್ಳಿ ಶಾಸನಪಾಠದ ಮರು 
ಪರಿಶೀಲನೆಯ ತರುವಾಯ ರಾಜಾ ಮದಕರಿ ನಾಯಕನ 


18 Kg : 
ಶಾಸನಗಳ ಮರುಪ ರಿಶೀಲನೆ : 
pe 
“ಪ್ರ ಪ್ರಕಟವಾಗಲಿಲ್ಲ. 
ಲ pS 


ತಂದೆಯ ವಿಚಾರದಲ್ಲಿ ಸ್ಪಷ್ಟವಾಗಿ ಹೇಳಲು ಸಾಧ್ಯವಾ 
ಗಬಹುದೇ ಹೊರತು ಅವಸರದ ನಿರ್ಣಯ ಸಲ್ಪದು' 
ಎಂದೂ ಅವರು ಹೇಳಿದ್ದಾರೆ. ಅವರ ವಿಚಾರ ಸರಣಿಯೂ 


ನನ್ನ ವಿಚಾರ ಸರಣಿಯ ದಾರಿಯಲ್ಲೆ € ಇದ್ದಿ ತಲ್ಲದೆ ಶಾಸನ 


ಪಾ ಮರುಪರಿಶೀಲನೆಯಾಗದೆ "ಯಾವುದನ್ನೂ ನಿರ್ದಿ 
ಷ್ಟ ವಾಗಿ ಹೇಳಲಾಗದು ಎಂಬ ನಿಲವನ್ನೇ ವ್ಯಕ್ತಪ ಪಡಿಸಿದೆ. 


ಪುನರಧ್ಯಯನದ ಫಲಿತಾಂಶಗಳು 


ಹಿಂದೆ ಹೇಳಿದಂತೆ ನಾನು ಕೈಕೊಂಡ ಮರುಪರಿ 
ಶೀಲನೆಯ ಫಲಿತಾಂಶಗಳನ್ನು , ಆ ಶಾಸನದ ಪ್ರತಿಯ 


`ಛಾಯಾಚಿತ್ರದೊಂದಿಗೆ ಇಲ್ಲಿ ಕೊಡುತ್ತಿ ದ್ದೇನೆ ಕ 


೧.  ಗೌಡನಹಳ್ಳಿಗೆ ಹೋಗಿ ಶಾಸನದ ಬಗ್ಗೆ 
ವಿಚಾರಿಸಿದಾಗ ಆ ಊರಲ್ಲಿ ಇರುವುದು ಒಂದೇ ಶಾಸನ 
ಎಂದು ತಿಳಿಯಿತು. ಹಾಗೂ ಈ ಶಾಸನ ಇರುವ ಜಾಗ, 
ಅದರ ಪ್ರಮಾಣ, ಪಾಠ ಇವನ್ನು ನೋಡುತ್ತಿದ್ದಂತೆಯೇ 
ಹಿಂದೆ ಹ್‌ ಸರು ಪ್ರಕಟಿಸಿದ್ದ ಶಾ ಸನವೇ ಇದು, ಬೇರೆಯಲ್ಲ 
ಎಂದು ಸ್ಪಷ್ಟವ ವಾಯಿತು. ಆದುದರಿಂದ ಇದು ಈಗ 
ಹೊಸದಾಗಿ ಪತ್ತೆ ಯಾಗಿರುವ ಶಾಸನ ಎಂದು ಹೇಳಿರು 
ವುದು ಸರಿಯಲ್ಲ. 


ಈ ಶಾಸನವು ಬಲಭಾಗದಲ್ಲಿ ಮಧ್ಯೆ ಓರೆಯಾಗಿ 
ಒಡೆದು ಹೋಳಾಗಿರುವುದಲ್ಲದೆ, ಕೆಳಭಾಗದ ಚಕ್ಕಳ 
ಪೂರ್ಣ ಸುಲಿದು ಹೋಗಿದೆ. ಹೀಗಾಗಿ ಕೆಳಭಾಗದ 
ಬರಹ ಪೂರ್ಣ ನಷ್ಟವಾಗಿದ್ದು ಮೇಲಿನ ಅರ್ಧಭಾಗದ 
ಬರಹ ಮಾತ್ರ ಈಗ ಉಳಿದಿದೆ. ಇದು ಹೀಗಾಗಲಿಕ್ಕೆ 
ಈಗ್ಗೆ ಕೆಲವು ವರ್ಷಗಳ ಹಿಂದೆ ಇಲ್ಲಿ ಆದ ಒಂದು ಬೆಂಕಿ 
ಆಕಸ್ಮಿಕ ಕಾರಣ ಎಂದು ಗ್ರಾಮಸ್ಥ ರಿಂದ ತಿಳಿಯಿತು. 
ಬರಹ ದ ಮೇಲಿನ ಅರ್ಧಭಾಗ ಮಾತ್ರ ಉಳಿದಿದ್ದರೂ 
ಬಹುಮುಖ್ಯವಾದ ಭಾಗವೇ ಉಳಿದಿದೆ ಎನ್ನುವುದು 
ಸಮಾಧಾನದ ಸಂಗತಿ. 


೧, "ಚಂದ್ರವಳ್ಳಿ ಶಾಸನದ ಮೇಲೆ ಹೊಸ ಬೆಳಕು, ಕನಾಪಪ' ೬೯೨೨, ಡಿಸೆಂಬರ್‌ ೧೯೮೪, ಪುಟ ೮೯.೧೦೦ ; ಹಾಗೂ 
ಒಂದು ತೀವ್ರ ಅಗತ್ಯ] "ಹರತಿ ಸಿರಿ', ಸಂ, 


ಜ್ರ ಲಕ್ಷ್ಮಣ್‌: ತೆಲಗಾವಿ.ಈ ಸ ಸಂಪುಟ ಇಷ್ಟರಲ್ಲೇ | 


2. ಈ ಶಾಸನದ ಪುನರಭ್ಯಾಸ ಕುರಿತ ಈ ಲೇಖನದ ಸೊಕ್ಷಿಪ್ತರೂಪವನ್ನು ನಾನು ಅಗಲೇ "ಪ್ರಜಾವಾಣಿ'ಗೆ ಕಳುಹಿಸಿದೆನಾದರೂ ಅದು 


ಕ್ಷ ಇತಿಹಾಸ ರನ 


೨. ಇದು ಹಿಂದೆ ರೈಸರಿಂದ ಪ್ರಕಟವಾಗಿದ್ದ 
ಶಾಸನ ಎನ್ನುವಲ್ಲಿಯೇ, ಇದು ಜಫ್ಪುಲ್ಲಾ ಅವರು 
ತಿಳಿಸಿರುವಂತೆ ದೊರೆಯು ಊರು ಕಟ್ಟಿಸಿ ದಾನ ಮಾಡಿದ 
ಶಾಸನ ps ಕಟ್ಟಿಸಿದ ಮಠಕೆ 
ತ ಇದ್ದ 


೩. ಈ ಹಿಂದೆ ದೊರೆಯ ತಂದೆಯ ಹೆಸರನ್ನು 
ಕುರಿತಂತೆ ನನಗೆ ಮೂಡಿದ್ದ ಶಂಕೆ ಹಾಗೂ ಲಕ್ಷ್ಮಣ್‌ 
ತೆಲಗಾವಿ ಅವರು (ಆರ್‌. ಎನ್‌. ಸಾಲೆತ್ತೂರ್‌ ಅವರ 
ಬಗ್ಗೆ ಪ್ರಸ್ತಾಪಿ ಪಿಸುತಾ ವ) ವ್ಯಕ್ತ ಕ್ತ ಪಡಿಸಿರುವ ಊಹೆ-ಸರಿ 
ಯಾದವು ಎಂಬುದನ್ನು ಪುನರ್‌ ಪರಿಶೀಲನೆಯು ದೃಢ 
ಪಡಿಸಿದೆ. ಅಂದರೆ ಈ ಶಾಸನದಲ್ಲಿ ದೊರೆಯ ತಂದೆಯ 
ಹೆಸರು ರೈಸರಂತೆ 'ದಗಪಣಯಕ' ಎಂದಾಗಲಿ, ಅಥವಾ 
ಜಫ್ರುಲ್ಲಾರಂತೆ 'ದುಗಣಪಣನಾಯಕ' ಎಂದಾಗಲಿ ಇಲ್ಲ, 
'ರಂಗಪಣಯಕ' ಎಂದಿದೆ. ಅಂದರೆ ಇಲ್ಲಿರುವ ಹೆಸರಿನ 
ಪೂರ್ತಿ ಪಾಠ "ಕಸ್ತರ್ರಿ ರಂಗಪಣಯಕ' ಎಂದು. ಇದು 
"ಕಸ್ತೂರಿ ರಂಗಪ್ಪನಾಯಕ' ಎಂಬುದಕ್ಕೆ ಶಾಸನಕಾರ 
ರಿಂದ ಆಗಿರುವ ಅಪಲಿಖಿತ. ಇಲ್ಲಿ ಹೆಸರಿನ ಸಮಸ್ಯೆ ಗೆ 
ಮುಖ್ಯ ಕಾರಣವೆಂದರೆ ಆರಂಭದ ಅಕ್ಷರದ ಕೆತ್ತ ಕಯ. 
(ಚಿತ್ರ ದಲ್ಲಿ ಏಳನೆಯ ಪಂಕ್ತಿಯಲ್ಲಿ, ಅರ್ಧದ ನಂತರದಲ್ಲಿ 
ಬರುವ ಈ ಹೆಸರಿನ ಲಿಪಿಯನ್ನು ಗಮನಿಸಿ). 


ಇಲ್ಲಿ "ರಂ' ಎಂಬುದರಲ್ಲಿನ "ರ'ದ ಕೆಳಭಾಗ 
ದುಂಡಾಗಿಲ್ಲದಿರುವುದೆ ಅದನ್ನು “ದ'ಕಾರ ಎಂದು 
ತಿಳಿಯಲು ಕಾರಣವಾಗಿದೆ. ಈ ಶಾಸನದ ಲಿಪಿಯಲ್ಲಿ 
ಹಲವೆಡೆಗಳಲ್ಲಿ ಬರುವ "ದ'ಕಾರದ ಕೆತ್ತನೆಯನ್ನು 
ನೋಡಿದರೆ, ಎಲ್ಲ ಕಡೆಯಲ್ಲೂ ಅದರ ಕೆಳಭಾಗ ಸ್ಪಷ್ಟ 
-ವಾಗಿ ಮಧ್ಯದಲ್ಲಿ ಒಡದು ಎರಡು ದುಂಡು ತಳಗಳನ್ನು 
ಹೊಂದಿರುವುದು ಕಾಣುತ್ತದೆ. ಆದರೆ ಇಲ್ಲಿ ಹಾಗಿಲ್ಲ. 
ಮತ್ತು 'ರ' ಕಾರದ ಕೆಳಭಾಗವು ನಸು ಚಪ್ಪಟೆಯಾಗಿರು 
ವಂತೆ ಕೆತ್ತಲಾಗಿರುವುದನ್ನು ಕೆಲವೆಡೆ ಕಾಣಬಹುದು. 
ಇದರಿಂದ ಇಲ್ಲಿರುವುದು “ರ'ವೇ ಎನ್ನುವುದು ನಿಶ್ಚಿತ 
ವಾಗುತ್ತದೆ. 


ಇನ್ನು ಅದರ ಮುಂದೆ ಇರುವುದು (ಉತ್ತ ಸೂಚ 
ವಾದ) | ತೊಟ ೧) ಅಲ್ಲ, ಬಿಂದುವಿನ ದುಂಡು ಪ 


ಇಲ್ಲ 


'ಕೊಂಡಿಲ್ಲದಂತಿರುವುದೇ ಇದು 


ಗರು ಹೆಳುತ್ತಾರೆ. 


(೧). ಇಲ್ಲಿನ ಬರಹದಲ್ಲಿ ಅಲ್ಲಲ್ಲಿ ಬರುವ ಕೊಂಬು 
ಮತ್ತು ಬಿಂದುಗಳ ಕೆತ್ತನೆಯನ್ನು ಪರಿಶೀಲಿಸಿದರೆ ಇದು 
ಸ್ಪಷ್ಟವಾಗುತ್ತದೆ. ಎಲ್ಲ ಕಡೆಯಲ್ಲೂ ಕೊಂಬು ಅಕ್ಷರದ 
ಕೆಳಭಾಗದಲ್ಲಿ ಅಂಟಿಕೊಂಡಿದ್ದು ನಂತರ ಮೇಲಕ್ಕೆ 
ಹೋದಂತೆ ಕೆತ್ತಲ್ಪಟ್ಟಿದೆ. ಅಲ್ಲದೆ ಅಕ್ಷರದ ತಲೆಕಟ್ಟಿಗೆ 
ಅಂಟಿಕೊಂಡಂತೆ ಕೊಂಬಿನ ಕೆತ್ತನೆ ಎಲ್ಲೂ ಇರುವುದಿಲ್ಲ. 
ಇಲ್ಲಿನ ದುಂಡು ರೇಖೆ ಮೇಲು ಭಾಗದಲ್ಲಿ ಪೂರ್ಣ ಕೂಡಿ 
ಕೊಂಬು ಎಂದು. 
ತಿಳಿಯಲು ಕಾರಣವಾಗಿದೆ. ಆದರೆ ಕೊಂಬಿನ ದುಂಡು: 
ತನಕ್ಕಿಂತ ಇಲ್ಲಿನ ರೇಖೆಯ ದುಂಡುತನ ಹೆಚ್ಚಾಗಿರು 
ವುದಲ್ಲದೆ, ಅದನ್ನು ಪೂರ್ಣಗೊಳಿಸಲು ಮೇಲೆ ಒಂದು 


ಚಿಕ್ಕ ಕೂಡುಗೆರೆ ಮೂಡಿಸಿರುವುದನ್ನು ನೋಡಬಹುದು. 
ಆದುದರಿಂದ ಇಲ್ಲಿರುವುದು ಕೊಂಬು ಅಲ್ಲ, ಬಿಂದು 


ಎಂದು ಸಷ ಪಡುತ್ತದೆ. 
ಊಟ ೬೨ 


ಈ ಅಂಶಗಳನ್ನು ಸೂಕ್ಷ್ಮವಾಗಿ ಗಮನಿಸಿದ್ದಿದ್ದರೆ 
“ದುಗಪಣಯಕ'ನಿಗೆ ಬದಲು, "ರಂಗಪಣಯಕ'ನೇ ರೈಸ 
ರಿಗೆ ಹಿಂದೇ ಕಂಡಿರುತ್ತಿದ್ದ. ಪಾಳೆಯಗಾರ ದೊರೆಗಳು 
ತಮ್ಮ ಜನ್ಮದಾತ ತಂದೆಯೊಬ್ಬನಿರುತ್ತಿದ್ದರೂ ತಮ್ಮ 
ಪೂರ್ವಾಧಿಕಾರಿಯಾದ "ದತ್ತು ಸಂಬಂಧದ ತಂದೆ'ಯನ್ನೇ 
ತಮ್ಮ ತಂದೆಯೆಂಬಂತೆ ಉಲ್ಲೆ ಖಿಸುತ್ತಿ ದ್ದ ಸಂಪ ್ರದಾಯಕ್ಕೆ 
ಅನುಸಾರವಾಗಿಯೇ ಈ ಶಾಸನವೂ ಇದೆ, ಎನ್ನುವುದು 
ಇದರಿಂದ ವ್ಯಕ್ತವಾಗುತ್ತದೆ. ಕೊನೆಯ ಮೆದಕೆ(ಲ್ರರಿ 
ನಾಯಕನು ತನ್ನ ಇತರ ಶಾಸನ, ನಿರೂಪ, ಲೇಖನಗಳಲ್ಲಿ 
ಹೇಗೋ ಹಾಗೆ. ಇಲ್ಲೂ ತನ್ನ “ದತ್ತು ಸಂಬಂಧದ ತಂದೆ' 
ಯನ್ನೇ ತನ್ನ ತಂದೆಯೆಂಬಂತೆ ಉಲ್ಲೆ ಖಿಸಿದ್ದಾನೆ. ಆದುದ 
ರಿಂದ “ದುರುಗಪ್ಪನಾಯಕ' ಇತ್ಯಾದಿ ಹೆಸರನ್ನೂ ಈ 
ಸಂಬಂಧದ ಊಹೆಗಳನ್ನೂ ಕೈಬಿಡಬೇಕಾಗುತ್ತದೆ. 


, ೪. ಗೌಡನಹಳ್ಳಿ ಗಾ ಮಸ್ತ ರಿಂದ ತಿಳಿದು ಬಂದ 
ಇನ್ನೊಂದು ಅಂಶವೂ ಇಲ್ಲಿ ಗಮನಾರ್ಹ. ಈ ಗ್ರಾಮದ 
ಬಳಿಯಲ್ಲಿ ಒಂದು ದೊಡ್ಡ ಕೆರೆ ಇದೆ. ಇದನ್ನು (ಈ 
ಊರನ್ನು ಆಳಿದ) ರಂಗಪ್ಪನಾಯಕ ಎನ್ನುವ. ರಾಜ 
ನೊಬ್ಬ ಕಟ್ಟಿಸಿದ್ದ ನಂತೆ ಎಂದು (ತಮ್ಮ ಹಿರಿಯರು 
ಹೇಳುತ್ತಿ ದು ದಾಗಿ) ಇಲ್ಲಿನ ನಿರಕ್ಷರಕುಕ್ಷಿಗಳಾದ (ಹಾಗೂ 
ಈ ಶಾಸನದ ವಿಷಯವಾಗಿ ಏನೂ: ಆರಿಯದಿರುವ) ಹಳ್ಳಿ 
ಇದು ನಿಜವಿದ್ದರೆ. ಜನ ಹೇಳುವ - 


" ಇತಿಹಾಸ ದರ್ಶನ 


ಆ ರಂಗಪ್ಪನಾಯಕ ಶಾಸನದಲ್ಲಿ ಹೇಳಿರುವ (೨ನೇ) 
ಕಸ್ತೂರಿ ರಂಗಪ್ಪನ ನಾಯಕನೇ ಇರಬಹುದೆ ? ಮತ್ತು 
ತನ್ನ ಹಿರಿಯರಿಂದ ಅಭಿವೃದ್ಧಿ ಕಾರ್ಯ ನಡೆದಿದ್ದ ಗ್ರಾಮ 
ವಿದೆಂಬ ಕಾರಣದಿಂದಾಗಿ (೫ನೇ) ಮದಕ್ಕೇ)ಿ ನಾಯಕ 
ದೊರೆ, ತಮ್ಮ ಹಿರಿಯರಿಗೆ ಪುಣ್ಯವಾಗಲಿ ಎಂದು, ಈ 
ಗ್ರಾಮವನ್ನು ದಾನ ಕೊಡಲು ಆಯ್ಕೆ: ಮಾಡಿರ 
ಬಹುದೆ? ಈ ಯೋಚನೆಗಳೂ ಮೂಡುತ್ತವೆ: 
ಕೆರೆಯ ಬಳಿಯಲ್ಲಿ "ರಂಗಾಪುರ' ಎನ್ನುವ ಹಳ್ಳಿಯೊಂದಿ 
ರುವುದೂ ಗೆಮನಾರ್ಹವಾಗಿದೆ. 


ಕ್ರಿ. ಶ ೧೭೫೪ರಲ್ಲಿ, ೨ನೇ ಕಸ್ತೂರಿ ರಂಗಪ್ಪ 
' ನಾಯಕನ ಮರಣಾನಂತರದಲ್ಲಿ ಅವನ ಉತ್ತರಾಧಿಕಾರಿ 
ಯಾದ ಮೆದಕ್ಕೇ)ರಿ ನಾಯಕ ಆಗ ಇನ್ನೂ ೧೨ ವರ್ಷದ 
ಬಾಲಕನಾಗಿದ್ದ ಎಂಬಂತೆ ತಿಳಿದು ಬರುತ್ತದೆ. ಹಾಗಿದ್ದಲ್ಲಿ 


ಕ್ರಿ.ಶ. ೧೭೫೬ ರಲ್ಲಿ ಅವನಿಗೆ ಇನ್ನೂ ೧೪ ವರ್ಷ 
ಎಂದು ತಿಳಿಯಬೇಕಾಗುತ್ತದೆ. ಅವನು ಈ ವಯಸ್ಸಿಗೆ 
ಹಿರಿಯೂರಿನಲ್ಲಿ ಒಂದು ಅನೆ ಳಿತ ಮಠವನ್ನು 


ಮಾಡಿಸಿದ್ದು ಕ ಅದಕ್ಕೊಂದು ಹಳ್ಳಿಯನ್ನೂ ದಾನ 
ನೀಡಿದ್ದು, ಶಾಸನ ಹಾಕಿಸಿದ್ದು ಇವೆಲ್ಲ ಸೋಜಿಗವನ್ನು 
ತರಬಹುದಾದರೂ ಆಸಾ ಸ್ಥಾನದ. ಅಥವಾ ಅಧಿಕಾರವರ್ಗ ದ 
ಹಿರಿಯರಿಂದ ಈ ಕಾರ್ಯಗಳೆಲ್ಲ ಜರುಗುತ್ತಿದ್ದು, ಅವರ 
ಸಲಹೆಯಂತೆ, -ಕಿರಿಯ ವಯಸ್ಸಿನವರಾದರೂ ದೊರೆ 
ಯಾಗಿ-ಮೆದಕೆ()ರಿ ನಾಯಕನು ಇವೆಲ್ಲದಕ್ಕೂ ತನ್ನ 
ಒಪ್ಪಿಗೆ ನೀಡಿದ್ದಿ ರಬೇಕು ಎಂದು ಹೇಳಬಹುದು. 


೫. ಇನ್ನು ಹಿರಿಯೂರಲ್ಲಿ ದೊರೆಯು ಅನ್ನ 
ಛತ್ರದ ಮಠವನ್ನು ಮಾಡಿಸಿದ್ದು ಯಾರ ಹೆಸರಿನಲ್ಲಿ 
ಎನ್ನುವ ವಿಚಾರ : ಈ ಶಾಸನದ ೯ನೆಯ ಪಂಕ್ತಿಯ 
ಆರಂಭದಲ್ಲೆ ಬರುವ ಆ ಹೆಸರಿನ ಭಾಗದ ಪಾಠವನ್ನು 
ರೈಸರು-ಕನ್ನಡ ಲಿಪಿಯಲ್ಲಿ ಕೊಡುವಾಗ "ಪೂತನಾಯ 
ರವರ ಹೆಸರಲ್ಲು' ಎಂದೂ ರೋಮನ್‌ (ಇಂಗ್ಲಿಷ್‌) 
ಲಿಪ ೈಂತರದಲ್ಲಿ ಯಾರ ಹೆಸೆರನ್ನೂ ಕೊಡದೆ, "..... ವರ 
ಹೆಸರಲ್ಲು' ಎಂದೂ-ಬೇರೆ ಬೇರೆಯ ರೀತಿಯಲ್ಲಿ ಕೊಟ್ಟಿ 
ದ್ದಾರೆ. ಅಂದರೆ ಇಲ್ಲಿನ ಹೆಸರಿನ ಭಾಗದ ಅವರ ಓದಿಕೆ 


ಅವರಿಗೇ ಸಂದೇಹ ತಂದಿದೆ. ಆದರೆ ಶಾಸನದಲ್ಲಿ ಈ 
ಭಾಗವನ್ನು ಈಗ ಪರಿಶೀಲಿಸಿದಾಗ, ಇಲ್ಲಿನ ಪಾಠ ರೈಸರು 
ಕೊಟ್ಟಂತಿರದೆ "ಪೂ॥ ॥ಯವರ ಹೆಸರಲ್ಲು' ಎಂದು ಮಾತ್ರ 
ಇರುವುದು ಕಂಡು ಬರುತ್ತದೆ. ಇಲ್ಲಿ ಕೆಳೆಗೆ ಕಲ್ಲಿನ ಚಕ್ಕಳ 
ಹಾರಿದ್ದರೂ ಇಲ್ಲಿರುವುದು "ಪೂ'ವೇ ಎಂದು ಸ್ಪಷ್ಟ 
ವಾಗುವಂತಿದೆ. ಇದರ ನಂತರ ಮುಂದೆ ಎರಡು ದಂಡ 
ಗಳನ್ನೂ ಸ ಲ್ಪ ಅಂತರ ಬಿಟ್ಟು ಮತ್ತೆರಡು ದಂಡಗಳನ್ನೂ 
ಹಾಕಲಾಗಿದೆ. ಹೀಗಾಗಿ ಇದು ವ್ಯಕ್ತಿಯೊಬ್ಬರ ಹೆಸರನ್ನು 
ಬಹುಶಃ ಅವರ ಹೆಸರಿನ ಆದ್ಯಕ್ಷರದ ಸಂಕೇತದ ಮೂಲಕ, 
ಸೂಚಿಸುವ ಪಾಠ ಎನ್ನಬಹುದು. ಈ "ಪೂ॥ ಯವರ' 
ಎನ್ನುವುದು ಇದೇ ಕ ನಾಯಕನ ಒಂದು ನಿರೂಪ 
ದಲ್ಲಿ 'ಪೂರ್ವಣಿ ॥ ಸಾ ಿಮಿಗಳವರು' ಎಂದು ಬಂದಿರುವು 
ದನ್ನೂ ನೆನಪಿಗೆ ರರತ್ತದೆ.3 ಹೆಸರನ್ನು ಪೂರ್ಣ 
ವಾಗಿ ವಿಸ್ತರಿಸಿ ಬರೆಯದಿರಲು ಕಾರಣವಾಗಲಿ, ಆ 
ಹೆಸರಾದರೂ ಏನಿರಬಹುದು ಎಂಬುದಾಗಲಿ ಇಲ್ಲಿ ತಿಳಿಯ 
ದಾಗಿದೆ. 


೬, ದೊರೆಯು ಹಿರಿಯೂರಲ್ಲಿ ಮಾಡಿಸಿದ ಆ 
ಅನ್ನ ಛತ್ರ ದ ಮಠ ಯಾವುದು? ಯಾವ 'ಸಂಪ್ರ ದಾಯ'ಕ್ಕೆ 
ನರಿಡದ್ದು! ಇದರ ನಿರ್ವಾಹಕರು ನಿಷ್ಟ ಗುರುಗಳು 
ಯಾರಾಗಿದ ಸರು? ಇದಾವುದರ ವಿವರವೂ ಶಾಸನದಲ್ಲಿಲ್ಲ. 
ಆದರೆ ಶಾಸನದ ಮೇಲು ಭಾಗದಲ್ಲಿ ಕೆತ್ತಿರುವ ಶಿವಲಿಂಗ, 
ಲಿಂಗದ ಮುದ್ರೆ ಒತ್ತಲಾಗಿರುವ ನಂದಿ, ಇವುಗಳ ನಸು 
ಉಬ್ಬು ಚಿತ್ರ, (ಟೊಪ್ಪಿಗೆ ಚಲ್ಲಣಗಳನ್ನು ಧರಿಸಿ ಛತ್ರಿ 
ಯನ್ನು ಹಿಡಿದು ನಿಂತಿರುವ ಪುರುಷನೊಬ್ಬನ ಒರಟು 
ರೇಖಾ ಚಿತ್ರ) : ಹಾಗೇ ರೈಸರಲ್ಲಿ ಗೌಡನಹಳ್ಳಿಯನ್ನು 
"ಶಿವಾರ್ಪಿತವಾಗಿ' ದಾನ ನೀಡಲಾಯಿತೆಂದು ಬಂದಿರುವ 
ಪಾಠ (ಈ ಪಾಠವಿದ್ದ ಭಾಗ ಈಗ ಉಳಿದಿಲ್ಲ)-ಇವುಗ 
ಳಿಂದ ಈ ಹಳ್ಳಿ ಯನ್ನು ದಾನವಾಗಿ ಪಡೆದ ಅನ್ನ ಛತ್ರದ 
ಮಠ ಒಂದು 3 ವ ಮಠ ಎನ್ನುವುದಂತೂ ನಿಶ್ಚಿ ತವಾಗಿದೆ. 
ಬಹುಶಃ ಇದು. ಒಂದು ವೀರಶೈವ ಮಠವೌಗಿದ್ದಿ ರಬೇ 
ಕೆಂದು ತೋರುತ್ತದೆ. ಹಿರಿಯೂರಲ್ಲಿ ಈ ಅನ್ನಛತ್ರದ 
ಮಠ ಇದ್ದುದರ ಬಗ್ಗೆ ಈಗ ನಿರ್ದಿಷ್ಟವಾಗಿ ಏನೂ 
ತಿಳಿಯದು. 


ಸ. ಶ್ರೀ ಕೂಡ್ಲಿ (ಶ್ರ ೈಂಗೇರೀ ಸ ಸಂಸ್ಥಾ ನದಪಾ ಚೀನ ಸಾಸ ಲಿ ಸಂಗ ಶು ಭಾಗ ೧, ಸು ಸೂರು, ೧೯ ೬೫ ಪುಟ ೮ಂ, ನಿರೂಪ ಭಿ್ಸಕ್ಸ | 


ಕ್ರಿ.ಶ, ಸು, ೧೭೬೬ 


ಇತಿಹಾಸ ಧರ್ಶನ 


_ ೫೫ 


ತ ಇಂಗ್‌ ಣ್‌ ಜಾ ನ 
ಅನ್ನ ನೀಡುತ್ತಿದ್ದ ಇಂಥ ಒಂದು ಮಠವೇ 


ನಾದರೂ ಹಿರಿಯೂರಲ್ಲಿ ಇದ್ದಿತೇ ಎಂದು. ವಿಚಾರಿಸಿ. 


ದಾಗ, ಈಗ ಸುಮಾರು ಅರ್ಧ ಶತಮಾನದ ಹಿಂದೆ ಇಲ್ಲ 
ಮನೆಗಳೆಂಬಂತಿದ್ದ ಸಣ್ಣ ಸಣ್ಣ ಕೆಲವು ವೀರಶೈವ ಮಠ 
| ಆ ಮಠಗಳು ಇವು: 
ಪಂಚಾಕರಯ್ದ್ನನವರ ಮಠ ಅಥವಾ ಹಿರೇಮಠ. 
ಶಾಂತಯ ನವರ ಮಠ, ಸಿದ್ದ ಲಿಂಗಯ್ಕನವರ ಮಠ, 

ನ ಗಂಗಯ್ಯನವರ ಮಠ 


(ಗಂಗಾಧರಯ್ಮನವರ ಮಠವನ್ನೇ ಸಂಕ್ಷೇಪಿಸಿ ಗಂಗಯ್ಯ 
ನವರ ಮಠ ಎಂದು ಕರೆಯುತ್ತಿದ್ದರೋ ಹೇಗೋ), 


ets 


ಗುಡಾಣದೆಯ್ಕನವರ ಮಠ, ಗೌರೀಮಠ ಎಂಬ ಮಠ 
ಗಳಿದ್ದುವು. ಊರ ಹೊರಗೆ ದೂರದಲ್ಲಿ ಪುರದ ಮಠ 
ಎನ್ನುವ ಒಂದು ಮಠವಿದ್ದ ಸ್ಥಳವೂ ಇದೆ. ಇವಲ್ಲದೆ 
ಈಗ ಚಿಟಕಮಲ್ಲಪ್ಪನ ಗುಡಿ ಎಂದು ಕರೆಯುವ, ಊರ 
ಪಶ್ಚಿ ಮ ಭಾಗದಲ್ಲಿರುವ ಒಂದು ಗುಡಿಯ ಸ್ಥ ಳದಲ್ಲಿ 
ಬ್ರಿಟೀಷರ ಕಾಲದಲ್ಲಿ "ಕಿಚನ್‌' ಎಂದ್ಳು ಕರೆಯಲಾಗು 
ಶ್ರಿ ದ್ದ ಬಡಬಗ್ಗರಿಗೆ ರಾಗಿಮುದ್ದೆ ಸಾರು ನೀಡುತ್ತಿದ್ದ, 
ಒಂದು ವ್ಯವಸ್ಥೆ ಇತ್ತು ಎಂದು ಹೇಳುತ್ತಾರೆ. ಈಗ 
ಯಾವ ಮಠವೂ ಅಸ್ತಿತ್ವದಲ್ಲಿಲ್ಲದಿದ್ದರೂ ಗಂಗಾಧರಯ್ಯ 
ನವರ ಮಠದ ಹಿಂದಿನ ಒಬ್ಬ ಗುರುಗಳ ಗದ್ದಿಗೆ 
(ಸಮಾಧಿ) ಇರುವ ಮತ್ತು ಆ ಸಮಾಧಿ ಈಗಲೂ ಪೂಜೆ 
ಗೊಳ್ಳುತ್ತಿರುವ ವಾಸದ ಮನೆಯೊಂದಿದೆ. ಇದು ಊರಿನ 
ಪ್ರಮುಖ ದೇವಾಲಯವಾಗಿರುವ ತೇರು ಮಲ್ಲೇಶ್ವರ 
ದೇವಾಲಯದ ಒತ್ತಿನಲ್ಲೇ ಇದೆಯಲ್ಲದೆ ಈ ಮನೆಯ 
ಮಗ್ಗು ಲ ಅಂಗಳದಲ್ಲಿ ಒಂದು ಲಿಂಗಮುದ್ರೆಯ ಕಲ್ಲು 
ಇದೆ. ಇಷ್ಟು ಬಿಟ್ಟರೆ ಇಲ್ಲಿನ ಮಠಗಳಲ್ಲಿ ಅನ್ನದಾನ 
ನಡೆಯುತ್ತಿತ್ತೆ ಎಂಬ ವಿಚಾರವಾಗಲಿ ಇತರ ವಿವರ 
ಗಳಾಗಲಿ ಸದ್ಯಕ್ಕೆ ತಿಳಿಯದು. ವಿವಿಧ ಮಠಗಳಿಗೆ ಸೇರಿ 
ದವರ ವಂಶೀಕರೆನ್ನುವ ಕೆಲವರು ಈಗಲೂ ಇದ್ದಾರೆ, 


ಈ ಮಠಗಳ ಬಗ್ಗೆ ಇನ್ನೂ ಹೆಚ್ಚಿನ ಶೋಧ ಅಗತ್ಯ, 
ಗಿ ಇ ಜ ಕ 


ವಾಗಿದೆ. 


೭, ಲಿಪಿ ದೋಷ, ಓದಿಕೆ ದೋಷ, ಮುದ್ರಣ 
ದೋಷಗಳಿಂದಾಗಿ ಶಾಸನಗಳಿಂದ ಲಭಿಸಬೇಕಾದ ಎಷ್ಟೋ 
ಮುಖ್ಯ ಹಾಗೂ. ಸಮರ್ಪಕ . ಸಂಗತಿಗಳು: ಎರವಾಗಿ 
ಹೋಗಿವೆ. ಇದಲ್ಲದೆ ವಿವಾದಗ್ರಸ್ತ ಹಾಗೂ ಅಸಮರ್ಪಕ 


೫೬. 


ಸಂಗತಿಗಳಿಗೆ ಎಡೆಯುಂಟಾಗಿದೆ. ಅದುದರಿಂದ ಈ ಹಿಂದೆ 
ಪ್ರಕಟವಾಗಿರುವ ಶಾಸನಗಳನ್ನು -ಎಲ್ಲವನ್ನು ಅಲ್ಲದಿದ್ದರೂ 
ಬಹು ಮುಖ್ಯವಾದುವನ್ನಾದರೂ.ಪುನರ್‌ ಪರಿಶೀಲಿಸು 
ವುದು ತುಂಬ ಜರೂರಾಗಿ ಆಗಬೇಕಾಗಿದೆ. ಈ ಶಾಸನದ 
ಪ್ರಕರಣವೂ ಇದನ್ನು ಎತ್ತಿ ತೋರುತ್ತದೆ. 


ಪ್ರಸ್ತುತ ಶಾಸನದ, ಈಗ ಉಳಿದಿರುವ ಬರಹದ 
ಪರಿಷ್ಕೃತ ಪಾಠವನ್ನು ಇಲ್ಲಿ ಕೊಡುತ್ತಿದ್ದೇನೆ. ಈ 
ಸಂಬಂಧದಲ್ಲಿ ಕೆಲವು ಅಂಶಗಳನ್ನು ಇಲ್ಲಿ ಹೇಳುವುದು 
ಅಗತ್ಯ. ಶಾಸನದ ಎರಡು ಹೋಳುಗಳ ಬರಹವನ್ನು 
ಪ್ರತ್ಯೇಕವಾಗಿ ಪ್ರತಿ ತೆಗೆದು, ಆ ಪ್ರತಿಗಳನ್ನು ಪಂಕ್ತಿಗಳ 
ಕ್ರಮಕ್ಕೆ ಹೊಂದಿಸಿ ತೆಗೆದ ಛಾಯಾಚಿತ್ರವನ್ನು ಇಲ್ಲಿ 
ಕೊಟ್ಟಿದೆ. ಕಲ್ಲು ಓರೆಯಾಗಿ ಒಡದಿರುವುದನ್ನೂ ಕಲ್ಲಿನ 
ಎಡಭಾಗದಲ್ಲಿ ಹಾಗೂ ಕೆಳಗೆ ಚಕ್ಕಳ ಸುಲಿದಿರುವುದನ್ನೂ 
ಇದರಲ್ಲಿ ಸುಲಭವಾಗಿ ಗುರ್ತಿಸಬಹುದು. ಹಿಂದೆ ರೈಸ 
ಓದಿದಾಗ್ಗೆ ಈ ಶಾಸನದಲ್ಲಿನ ೨೧ ಪಂಕ್ಷಿಗಳು ಸುಸ್ಥಿತಿ 
ಯಲ್ಲಿದ್ದುವು. ಆದರೆ ಈಗ ಮೊದಲ ೭ ಪಂಕ್ತಿಗಳು 
ಮಾತ್ರ ಸಂಪೂರ್ಣ ಸುಸ್ಥಿ ತಿಯಲ್ಲಿವೆ. ನಂತರದ ೩ ಪಂಕ್ತಿ 


ಗಳಲ್ಲಿ ಕೆಲವು ಅಕ್ಷರಗಳೂ ನಂತರದ ೨ ಪಂಕ್ತಿಗಳಲ್ಲಿ ಕಡೆ 


ಯಲ್ಲಿನ ಒಂದೊಂದು ಅಕ್ಷರ ಬಿಟ್ಟು ಉಳಿದೆಲ್ಲ ಅಕ್ಷರ _ 
ಗಳೂ ಹಾಗೂ ೧೩ನೇ ಪಂಕ್ರಿಯಿಂದ ಮುಂದೆ ಎಲ್ಲ 
ಪಂಕ್ತಿಗಳ ಎಲ್ಲ ಅಕ್ಷರಗಳೂ ಸಂಪೂರ್ಣ ನಷ್ಟವಾಗಿವೆ. 
ಎರಡನೆಯ ಪಂಕ್ತಿಯಲ್ಲಿ "ವೇ 1 ತ್ರೈಲೋಕ್ಯ' 
ಎಂಬುದನ್ನು "ವೇ । ತ್ರ್ರೈಲೋಕ್ಕ' ಎಂದು ಕೆತ್ರ 
ಲಾಗಿದೆ. ಅಲ್ಲದೆ ಇಲ್ಲಿ ಎತ್ವ ಒತ್ತಗಳ ದೀರ್ಫ್ಥವನ್ನು | 
ದೀರ್ಫಸೂಚಕ ಚಿಹ್ನೆ "ಇಳಿ' (')ಯನ್ನು ಬಳಸಿಯೆ 
ತೋರಿಸಲಾಗಿದೆ. ಉಳಿದೆಡೆಯಲ್ಲಿ ಈ ಚಿಹ್ನೆಯನ್ನು ಬಳಸಿ 
ರುವುದಿಲ್ಲ, ಆದುದರಿಂದ ಪರಿಷ್ಕೃತ ಪಾಠದಲ್ಲಿ ಈ ಭಾಗ 
ದಲ್ಲಿ ಮಾತ್ರ ದೀರ್ಫ ಸೂಚಕ ಚಿಹ್ನೆ 'ಇಳಿ'ಯನ್ನು 
ಬಳಸಿದ್ದು, ಉಳಿದೆಡೆ ಹ್ರಸ್ವವಿರುವಂತೆಯೇ ತೋರಿಸ 
ಲಾಗಿದೆ. ಹಿಂದೆ ರೈಸರು "ಉ' ಎಂದು ಓದಿದ್ದುದನ್ನು 
ಇಲ್ಲಿ "ವು' ಎಂದು ಓದಲಾಗಿದೆ, ಇದಲ್ಲದೆ ಕೆಲವೆಡೆಯಲ್ಲಿ 
ರೈಸ್‌ ಅವರು ಬಿಟ್ಟಿದ್ದ ದಂಡ ಚಿಹ್ನೆಗಳನ್ನು ಇಲ್ಲಿ ಕೊಡ 
ಲಾಗಿದೆ. ಕುತೂಹಲವುಳ್ಳವರು ರೈಸರ ಪಾಠದೊಂದಿಗೆ 
ಇಲ್ಲಿನ ಪರಿಷ್ಕೃತ ಪಾಠವನ್ನು ಹೋಲಿಸಿ ನೋಡಬಹುದು. 


` ಇತಿಹಾಸ ದರ್ಶನ 


ಈಗ ಉಳಿದಿರುವ ಬರಹದ ಪರಿಷ್ಕೃತ ಪಾಠ: 


೧) ನಮಸ್ತುಂಗ ಶಿರಶ್ಚುಂಬಿ I 
ಚೆಂದ ್ರ ಚಾಮರ ಚಾರ 
೨) ವೇ । ತ್ರೆ ಲೋಕ್ಕ ನಗರಾರಂಭ । 
ಮೂಲಸಂಭಾಯ ಶಂಭವೆ । ಸ್ವ 
೩) ಸ್ತಿ ಶ್ರೀ ವಿಜಿಯಾಭ್ಯುದಯ 
ಶಾಲ್ಲಿವಾಹನ ಶಕ । ವರುಶಂ 
೪) ಗಳು । ಸಾ ೧೬೭೮ ನೆಯ । 
pi ನಾಮ ಸಂ । ವಯಿಶಾಕ ಬ 
೫) ೧ ಸ್ತಿರವಾರದಲ್ಲು | 
ವಾಲ್ಮಿಕಿ ಗೊತ್ರದ ಸ್ಪಿಮಂನ್ಮಾಹ 
೬) ನಾಯಕಾಚಾರ್ಯ್ಯ । ಕಾಮಗೆತ್ತಿ । 
ಕಸುರ್ರಿ । ಮೆದಕೆರ್ರಿ ನಾ 
ಬ್ರಿ ಯಕರ। ಪವೃತ್ರರದಾ [` 
ಕಸ್ಟ ರ್ರಿ ರಂಗಪಣಯಕರ । 


ಯಣ 


೮) ಪುತ್ರರಾದ । ರಾಜ । 


ಮೆದಕೆರ್ರಿ ನಾಯಕ... । 
೯) ಪೂ॥ ॥ ಯವರ ಹೆಸರಲ್ಲು 
ಹಿರಿಯೂ...ಮಾಡಿ 
00) 1! ಎನ ಛತ್ರದ ಮಠಕೆ । 
ನಂಮ,,,ಯರ್ರಿ 
OS ೧  ್ಷಾ ಳು 
65 RNR ವು 


(ಈ ಶಾಸನದ ಪ್ರತ್ಯಕ್ಷ ಅಧ್ಯಯನಕ್ಕೆ ಂದು ನಾನು 
ಹೋದಾಗ ಜತೆಯಲ್ಲಿ ಇಡಿ ಸಹಕರಿಸಿದ ಶ್ರೀ ಎಲ್‌. 
ನಾಗರಾಜು ಅವರಿಗೆ ಮತ್ತು ಗೌಡನಹಳ್ಳಿಯ 
ಗ್ರಾಮಸ್ಥ ರಿಗೆ ಹಾಗೂ ಶ್ರೀ ಯಳನಾಡು ಅಂಜನಪ್ಪ 
ಅವರು, ಶ್ರೀ ಸಣ್ಣೀರನಾಯ್ಕರು (೮೦), ಶ್ರೀ ಆರ್‌.ಎಸ್‌, 
ಕಾಂತರಾಜು ಅವರು ಮತ್ತು ಹಿರಿಯೂರಿನ ಗ್ರಾಮ 
ಸರು ಇವರಿಗೆ ನನ ಕತಜ ತೆಗಳು. 
€ ೩ಲ 


೫೭ 


